ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಅಮುದಾನ ಹಂಚಿಕೆ ಮಾಡಿರುವ ಕುರಿತು 
ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು:- 


265 (228) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಲೋಕೋಪಯೋಗಿ ಇಲಾಖೆಯಿಂದ ಕಳೆದ 3 ವರ್ಷಗಳಲ್ಲಿ ಶಾಸಕರುಗಳ ಕ್ಲೇತಗಳಿಗೆ ಬಿಡುಗಡೆ 
ಮಾಡಲಾದ ಅನುದಾನ ಎಷ್ಟು; (ವಿಧಾನಸಭಾ ಕ್ಷೇತ್ರವಾರು ಮತ್ತು ಯೋಜನಾವಾರು ಮಾಹಿತಿಯನ್ನು 
ನೀಡುವುದು) 


(ಆ) ಅನುದಾನ ಬಿಡುಗಡೆ ಮಾಡಲು ಅನುಸರಿಸದ ಮಾನದಂಡಗಳು ಯಾವುವು? (ಈ ಬಗೆಗಿನ 
ಮಾಹಿತಿಯನ್ನೊಳಗೊಂಡ ಪ್ರತಿ ಒದಗಿಸುವುದು) 


